ಕರ್ನಾಟಿಕ ವಿಧಾನಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


1037(1163) 

ಶ್ರೀಕವಟಗಿಮಠ ಮಹಾಂತೇಶ ಮಲ್ಲಕಾರ್ಜುನ 
(ಸಳೀಯ ಸಂಸ್ಥೆಗಳ ಸ್ನೇತು 

23-12-2021 


ಮಾನ್ಯ ಮುಖ್ಯಮಂತ್ರಿಗಳು 
Ro 


— 


| ಸ ವಿಷಯ ಉತ್ತರ 
hl Re 
ಅ) | ಬೆಂಗಳೂರು ಜೆಂಗಳೂರು ಮೆಟ್ರೋ ರೈಲು ಯೋಜನೆ ಹಂತ-2 
ಮಹಾನಗರಪಾಲಿಕೆ ಹಾಗೂ 2ಎ & 2ಬಿ ಪ್ರಗತಿಯಲ್ಲಿದೆ. ಪ್ರಾರಂಭದಲ್ಲಿ 
ವ್ಯಾಪ್ತಿಯಲ್ಲಿ ಮೆಟ್ರೋ | ಮೆಟ್ರೋ ರೈಲು ಯೋಜನೆ ಹಂತ-2ೈೆ ಭೂಸ್ಮಾಧೀನ 
ಕಾಮಗಾರಿಗಳು ತೀರಾ | ಪ್ರಕ್ರಿಯೆ ' ಹಾಗೂ ಮರಗಳನ್ನು ತೆರವುಗೊಳಿಸುವ 
ಮಂದಗತಿಯಲ್ಲಿ ಸಾಗಿರುವುದು | ಸಲುವಾಗಿ ಹಾಗೂ ಕೋವಿಡ್‌-19 ಸಾಂಕ್ರಾಮಿಕ 
ಸರ್ಕಾರದ ಗಮನಕ್ಕೆ | ರೋಗದ ಕಾರಣ ಕಾಮಗಾರಿಗಳು ಮಂದಗತಿಯಲ್ಲಿ 
ಬಂದಿದೆಯೇ; ಸಾಗಿದ್ದವು. ಪುಸುತ ಹಂತ-2ರಲ್ಲಿ 75.06 ಕಿ.ಮೀ.ಗಳ 
ಉದ್ದದ ಪೈಕಿ ಈಗಾಗಲೇ 13.65 ಕಿ.ಮೀ ಮಾರ್ಗವನ್ನು 
ಸಾರ್ವಜನಿಕ ಸೇವೆಗೆ ಅನುವು ಮಾಡಿ 
ಕೊಡಲಾಗಿರುತ್ತದೆ. 2022ರ ವೇಳೆಗೆ 32.6 
೬.ಮೀ.ಗಳನ್ನು ಮುಕ್ತಾಯಗೊಳಿಸಲು ಯೋಜಿಸ 
ಲಾಗಿದ್ದು ಬಾಕಿ ಉಳಿದ 25.81 8.ಮೀೀಗಳನ್ನು 
ಮಾರ್ಜ್‌-20205ರ ವೇಳೆಗೆ ಪೂರ್ಣಗೊಳಿಸಲು 
| ಯೋಜಿಸಲಾಗಿದೆ. 
ಪನು ಪಂಗಳೂರು | ಬೆಂಗಳೂರು ಮೆಟ್ರೋ ಕ್ಷವಾ ಹೋಜನೆಗಳನು 
ಮಹಾನಗರ ಪಾಲಿಕ | ಶೀಘ್ರವಾಗಿ ಪೂರ್ಣಗೊಳಿಸಲು ಮಾನ್ಯ ಮುಖ್ಯ 
ವ್ಯಾಪ್ತಿಯಲ್ಲಿ ಮೆಟ್ರೋ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಪ್ರಗತಿಯ 
ಕಾಮಗಾರಿಗಳು ಪರಿಶೀಲನೆಯನ್ನು ಮಾಡಲಾಗುತ್ತಿದ್ದು, ಅಂತರ್‌ 
ತ್ವರಿತಗತಿಯಲ್ಲಿ ಇಲಾಖೆಗಳ ಸಮಸ್ಯೆಗಳನ್ನು ಬಗೆಹರಿಸಲಾಗಿದೆ. 
ಪೂರ್ಣಗೊಳಿಸಲು ಸರ್ಕಾರ | ನಿಗಮದ ಹಿರಿಯ ಅಧಿಕಾರಿಗಳು ಮೇಲಿಂದ ಮೇಲೆ 
ತೆಗೆದುಕೊಂಡ ಕ್ರಮಗಳೇನು; ಪ್ರಗತಿಯನ್ನು ಪರಿಶೀಲಿಸಿ, ಕಾಮಗಾರಿಗಳನ್ನು 
ಸಕಾಲಕ್ಕೆ ಪೂರ್ಣಗೊಳಿಸಲು ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 
ಇ Tಪರಗಫೂರಿನ ಮಾಧವ] ದಂಗಳೂರು ಮಟೋ ರೈಲು ಯೋಜನೆ ರೀಚ್‌-3ರ ವಿಸ್ತರಣ್‌ 
ಬಿಐಇಸಿ (ಬೆಂಗಳೂರು ಅಂತರ ನಾಗಸಂದ್ರದಿಂದ ಬೆಂಗಳೂರು ಅಂತರರಾಷ್ಟಿೀಯ 
ರಾಷ್ಟೀಯ ಎಕ್ಟಿಬಿಷನ್‌ ಎಕ್ಸಿಬಿಷನ್‌ -ಸೆಂಟರ್‌ವರೆಗಿನ ಕಾಮಗಾರಿಯು 
ಸೆಂಟರ್‌ ನಡುವಿನ ನಮ ಪ್ರಗತಿಯಲ್ಲಿರುತ್ತದೆ. 
ಮೆಟ್ರೋ ಕಾಮಗಾರಿ ತೀರಾ | ಪ್ರಾರಂಭದಲ್ಲಿ ಕಾಮಗಾರಿಯು ವಿಳಂಬವಾಗಿರುವುದಕ್ಕೆ 
ವಿಳಂಬವಾಗುತ್ತಿರಲು ನೈಸ್‌ ರಸ್ತೆಯ ವರು ಮೆಟ್ರೋ ಕಾಮಗಾರಿಗೆ ಬೇಕಾದ 
ಕಾರಣಗಳೇನು; ಇದನ್ನು | ಭೂಸ್ಮಾಧೀನ ನೀಡುವುದಕ್ಕೆ, ಅಡಿಪಡಿಸಿರುತ್ತಾರೆ ಹಾಗೂ 
ಯಾವ ಕಾಲಮಿತಿಯಲ್ಲಿ ಅಂಜಚೆಪಾಳ್ಯದ ಗ್ರಾಮಸ್ಕರು ಮೆಟ್ರೋ ವಿಲ್ಮಾಣ ಬೇಕೆಂಬ 
ಪೂರ್ಣಗೊಳಿಸಿ “| ಬೇಡಿಕೆಯಿಂದಾಗಿ ನಿರ್ಮಾಣಕ್ಕೆ ಅಡಚಣೆ 
ಸಾರ್ವಜನಿಕರಿಗೆ ಮೆಟ್ರೋ ಒಡ್ಡಿದದರಿಂದಲೂ ವಿಳಂಬವಾಗಿರುತ್ತದೆ. 
ಸೇವೆಯನ್ನು ಸದರಿ ಕಾಮಗಾರಿಯನ್ನು ಡಿಸೆಂಬರ್‌-2022ರ ವೇಳೆಗೆ 
ಒದಗಿಸಲಾಗುವುದು; | ಪೂರ್ಣಗೊಳಿಸಲಾಗುವುದು- 


ಈ) | ಸದರಿ ಮೆಟ್ರೋ ಸೇವೆಯು [ಬೆಂಗಳೂರು ಮ್ಯಾ ರೈಲು ಯೋಜನೆ ರೀಚ್‌ನ್ನು 
ನೆಲಮಂಗಲದವರೆಗೆ ನೆಲಮಂಗಲದವರೆಗೆ ವಿಸ್ತರಿಸುವ ಪ್ರುಸ್ತಾವನಯು 
ವಿಸ್ತರಿಸುವ ಪ್ರಸ್ತಾವನೆಯು | ಸಿಎಂಪಿ (CMP) 2031ರ ಯೋಜನೆಯಲ್ಲಿ 
ಸರ್ಕಾರದ ಮುಂದಿದೆಯೇ; | ಒಳಗೊಂಡಿರದ ಕಾರಣ ಪ್ರಸ್ತುತ ನೆಲಮಂಗಲಕ್ಕೆ, 
ಹಾಗಿದ್ದಲ್ಲಿ, ಇದು ಯಾವಗ ಮೆಟ್ರೋ ವಿಸ್ತರಣೆ ಯೋಜನೆಯು ಇರುವುದಿಲ್ಲ. 
ಸಾಕಾರಗೊಳ್ಳುವುದು ? 


ಕಡತ ಸಂಖ್ಯೆ ನಅಇ 248 ಪಿ.ಆರ್‌.ಜಿ. 2021 [i 
ಢಮ್‌ 


(ಬಸವರಾಜ ಬೊ 
ಮುಖ್ಯ ಮಂತ್ರಿಗಳು 


